ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 


ಸೃಜಿಸಿ, ಸಂಸ್ಕರಿಸಿದ ಘನತ್ಯಾಜ್ಯ ಕೊಳಚೆ ನೀರು ಮತ್ತು ಕಸಗಳ ಪ್ರಮಾಣ 


ರ 


ಶ್ರೀ ಕೆ. ಎ. ತಿಪ್ಪೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು) - 
720 (861) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದ ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಪ್ರತಿ ವರ್ಷ ಸೃಜಿಸಿ, ಸಂಸ್ಕರಿಸಿದ ಘನತ್ಯಾಜ್ಯ 
ಕೊಳಚೆ ನೀರು ಮತ್ತು ಕಸಗಳೆ ಪ್ರಮಾಣವೆಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಘನತ್ಯಾಜ್ಯ, ಕೊಳಚೆ ನೀರು ಮತ್ತು ಕಸಗಳನ್ನು ವೈಜ್ಞಾನಿಕವಾಗಿ ಮತ್ತು ಪರಿಸರಕ್ಕೆ ಧಕ್ಕೆ ಆಗದಂತೆ ಸಂಸ್ಕರಿಸಿ ತುಂಬಿಸಲು 


ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಇರುವ ಜಮೀನು/ಜಾಗಗಳೆಷ್ಟು; (ಜಿಲ್ಲಾವಾರು ವಿವರ ನೀಡುವುದು) 


(ಇ) ಈ ತ್ಯಾಜ್ಯಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಸಂಗ್ರಹಿಸಿ ಸಾಗಿಸಿ, ಸಂಸ್ಕರಿಸಿ ಹಾಗೂ ನಿವೇಶನಗಳಲ್ಲಿ ತುಂಬಲು ಅಳವಡಿಸಿರುವ 
ಯೋಜನೆ/ಕಾರ್ಯಕ್ರಮಗಳೇನು; (ವಿವರ ನೀಡುವುದು) 


(ಈ) ಸ್ವಚ್ಛ ಭಾರತ್‌ ಯೋಜನೆ ಅಡಿ ಘನ ತ್ಯಾಜ್ಯ ಸಂಸ್ಕರಿಸಲು ಕೇಂದ್ರ ಸರ್ಕಾರದಿಂದ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನು 
ಅಮೃತ್‌ ಯೋಜನೆ ಮತ್ತು ಏಳು ಮೆಗಾಸಿಟಿಗಳ ಸುತ್ತಲಿನ ಉಪಗ್ರಹ ಪಟ್ಟಣಗಳಲ್ಲಿ ಹಾಗೂ ಕಳೆದ 3 ವರ್ಷಗಳಲ್ಲಿ ಕೊಳಚೆ 
ನೀರು ಸಂಸ್ಕರಣೆ ಮತ್ತು ಚರಂಡಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸಲ್ಲಿಸಿರುವ ಪ್ರಸ್ತಾವನೆಗಳ ವಿವರ ಮತ್ತು ಕೇಂದ್ರ 
ಸರ್ಕಾರದಿಂದ ಪಡೆದಿರುವ ಅನುದಾನವೆಷ್ಟು? (ಈ ಅನುದಾನವನ್ನು ವ್ಯಯಿಸಿರುವ ವಿವರವನ್ನು ಯೋಜನೆವಾರು ಮತ್ತು 
ಜಿಲ್ಲಾವಾರು ಒದಗಿಸುವುದು) 


